ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 17 ನೇ ಮಾರ್ಚ್‌, 2020 


ರಾಜ್ಯದಲ್ಲಿರುವ ಸಾರ್ವಜನಿಕ ಉದ್ದಿಮೆಗಳ ಆಡಳಿತದ ಬಗ್ಗೆ 
ಶ್ರೀ ಆರ್‌. ಚೌಡರೆಡ್ಡಿ ತೂಪಲ್ಲಿ (ಪದವೀಧರರ ಕ್ಷೇತ್ರ):- 
1083 (1284) ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿರುವ ಸಾರ್ವಜನಿಕ ಉದ್ದಿಮೆಗಳೆಷ್ಟು ; ಅವುಗಳನ್ನು ನಿಯಂತ್ರಿಸುವ ಆಡಳಿತ ಇಲಾಖೆಗಳಾವುವು ; ವಿವರವಾಗಿ 
ಆಡಳಿತ ಇಲಾಖೆವಾರು ಮಾಹಿತಿ ನೀಡುವುದು ; 


(ಆ) ಸಾರ್ವಜನಿಕ ಉದ್ದಿಮೆಗಳಲ್ಲಿ ಆಡಳಿತ ಇಲಾಖೆಗಳಿಗೆ ಯಾವ ಅಧಿಕಾರಗಳೇನು ; ವಿವರವಾಗಿ ಆಡಳಿತ ಹಾಗೂ ಇತರ 
ಅಧಿಕಾರಿಗಳೊಂದಿಗೆ ಮಾಹಿತಿ ನೀಡುವುದು ; 


(ಇ) ನಿಗಮದ ನೇಮಕಾತಿ ನಿಯಮಗಳನ್ನು ಆಡಳಿತ ಇಲಾಖೆಯು ಅನುಮೋದಿಸಬೇಕೆ ? ಅಥವಾ ಬೇಡವೇ ; 


(ಈ) ಸಾರ್ವಜನಿಕ ಉದ್ದಿಮೆಗಳು ಯಾವ ಯಾವ ವಿಷಯಗಳಲ್ಲಿ ಆಡಳಿತ ಇಲಾಖೆಯ ಅನುಮೋದನೆ ಪಡೆಯಬೇಕಾಗಿರುತ್ತದೆ? 
(ವಿವರವಾದ ಮಾಹಿತಿ ನೀಡುವುದು) 


